ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


| 384 


ಸದಸ್ಯರ ಹೆಸರು 


| ಶ್ರೀ ಆರ್‌. ಧರ್ಮಸೇನ 
| ಸೈಳೀಯ ಸಂಸ್ಥೆಗಳ ಕೇತು 


ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 
L- 


03022021 


| ಕುಷಿ ಸಚಿವರು 


ಪ್ರಶ್ನೆ 


ಉತ್ತರ 


ಹೆಚ್ಚಿಸಲು 


ಮತ್ತು 


ರಾಜ್ಯದಲ್ಲಿ ವೀರ 
ಗೊಬ್ಬರಗಳ 
ಸದ್ಮಳಕೆಯಿಂದ 
ಉತ್ಪಾದನೆಯನ್ನು 
ಸಾಮರ್ಥ್ಯ 
ಅಭಿವೃದ್ದಿ ಮತ್ತು ಅರಿವು 
ಮೂಡಿಸುವ 
ಕಾರ್ಯಕ್ರಮಗಳನ್ನು 
ಇಲಾಖೆ 
ಹಮಿಕೊಂಡಿದೆಯೇ; 


೨. 
ಕೃಷಿ 


| ಅರಿವು ಮೂಡಿಸಲು ಸರ್ಕಾರ ಮಣ್ಣು ಆರೋಗ್ಯ ಚೀಟಿ ಕಾರ್ಯಕ್ರಮದಲ್ಲಿ 


| ಅಬಿವೃದ್ಧಿ ಇಲಾಖೆಯಿಂದ ವಿಶ್ವಬ್ಯಾಂಕ್‌ ನೆರವಿನೊಂದಿಗೆ ಸುಜಲ- il 


| 2013-14ನೇ 
; ಗೊಳೆಸಬಲಾಗಿರುತ್ತದೆ. \ 


(NBSS&LUP) ಭಾರತೀಯ ವಿಜ್ಞಾನ ಸಂಸ್ಥೆ (1580 ಹಾಗೂ ರಾಜ್ಯ ಕೃಷಿ 
| ಮತ್ತು ತೋಟಗಾರಿಕೆ ವಿಶ್ವವಿದಾಲಯಗಳ ಸಹಯೋಗದೊಂದಿಗೆ ಸರ್ವೆ | 


| ಸಂರಕ್ಷಣೆ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ರೈತರಿಗ ಅರಿವು | 


ಹಮ್ಮಿಕೊಳ್ಳಲಾಗಿರುತ್ತದೆ | 


ಕೃಷಿ ಇಲಾಖೆಯಲ್ಲಿ ಕೇ೦ದ್ರ ಪುರಸ್ಕತ ಯೋಜನೆಯಾದ ರಾಷ್ಟ್ರೀಯ ಆಹಾರ 
ಭದ್ರತಾ ಅಭಿಯಾನದಡಿ ಬರುವ ಕಾರ್ಯಕಮಗಳಲ್ಲಿ ದ್ವಿದಳ ಧಾನ್ಯ, ಒರಟು ; 
ದಾನ್ಯ, ನ್ಯೂಟಿ ಸಿರಿಧಾನ್ಯ, ಎಣ್ಣೆ ಕಾಳು, ವಾಣಿಜ್ಯ ಬೆಳೆಗಳಲ್ಲಿ ನೀರು ಮತ್ತು 
ಗೊಬ್ಬರಗಳ ಸದೃಳಕೆ ಮಾಡಿ ಉತ್ತಮ ಬೆಳೆ ಪದ್ಮತಿಗಳನ್ನು ಅಳವಡಿಸಿ ಕೃಷಿ 
ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟೆನಲ್ಲಿ ಚಿಳೆ ಪ್ರಾತ್ಯಕ್ಷಿಕೆಗಳನ್ನು. 
ಏರ್ಪಡಿಸಲಾಗುತ್ತಿದೆ. ಅಲ್ಲದೆ ರೈತರಿಗೆ ತರಬೇತಿಗಳನ್ನು ಬೆಳೆ ಪದ್ಧತಿ ತತ್ವದಡಿ ! 
ಆಯೋಜಿಸಲಾಗುತ್ತಿದೆ. ಬೆಳೆ ಕಟಾವಿನ ಹಂತದಲ್ಲಿ ಕ್ಲೇತ್ರೋತ್ಸವ 
ಹಮ್ಮಿಕೊಂಡು ಇತರೆ ರೈತರಿಗೆ ಈ ಪದ್ದತಿಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. 

ಇದಲ್ಲದೆ, ಲಾಜ್ಯದಲ್ಲಿ ಗೊಬ್ಬರಗಳ ಸದ್ಮಳಕೆಯಿ೦ದ ಕೃಷಿ 
ಉತಾದಕತೆಯನ್ನು ಹೆಚ್ಚಿಸುವ ವಿಟ್ಟೆನಲ್ಲಿ ಸಾಮರ್ಥ್ಯ ಅಭಿವೃದ್ದಿ ಮತ್ತು 


4573 ಮಗಳಲ್ಲಿ ಪ್ರಾತ್ಯಕ್ಲಿತೆ 
ಹಮ್ಮಿಕೊಳ್ಳಲಾಗಿದೆ. 
ಲ ಸಮೋ ಎಲಿ ದ ಜವಾನನ 


TE 4 
ಮಣ್ಣು ಹಾಗೂ ನೀರಿನ ವೈಜ್ಞಾನಿಕ ನಿರ್ವಹಣೆ ಕುರಿತು ಜಲಾನಯನ | 


ಮತ್ತು ರೈತರ ತರಬೇತಿಗಳನ್ನು 


(ಕರ್ನಾಟಿಕ ಜಲಾನಯನ ಅಭಿವೃದ್ದಿ ಯೋಜನೆ-।॥) ಯೋಜನೆಯನ್ನು 
ಸಾಲಿನಿಂದ ಡಿಸೆಂಬರ್‌-2019ರವರೆಗೆ ಅನುಷ್ಠಾನ: | 


ರಾಜ್ಯದ 12 ಜಿಲ್ಲೆಗಳ 2634 ಕಿರು 
ಹೆಕ್ಟೇರ್‌ ಮಳೆಯಾಶ್ರಿತ. ಪ್ರದೇಶದಲ್ಲಿ 
ಸಮೀಕ್ಷೆ ಮತ್ತು ಭೂ ಬಳಕೆ ನಿಯೋಜನೆ ಸಂಸ್ಥೆ 


ಲ ಯೋಜನೆಯಡಿ 
ಜಲಾನಯನಗಳಲ್ಲಿ 1 
ಲಲಷ್ಟಿನಿಯೆ ಮಲು 


ಸಂಬರ್‌ವಾರು ಭೂ-ಸಂಪನ್ನೂಲ ಸಮೀಜ್ಲೆ (Land Resourse inventory- 
೬) ಕೈಗೊಂಡು ಮಣ್ಣಿನ ಗುಣಧರ್ಮಗಳ ಅಧ್ಯಯನ ಮಾಡಿ ವೈಜ್ಞಾನಿಕ 
ತಾಂತಿಕ ಮಾಹಿತಿಗಳನ್ನು ಸಂಗ್ರಹಿಸಲಾಗಿರುತದೆ. 


ಈ ಮಾಹಿತಿಯನ್ನಾಧರಿಸಿ ಸ್ನ್ಥಳನಿರ್ಧಿಷ್ಟ ಶಿಫಾರಸ್ಸುಗಳನ್ನು 
ಒಳಗೊಂಡ ಭೂ-ಸಂಪನ್ಯೂಲ ಚೀಟಿಗಳನ್ನು (| Card) ತಯಾರಿಸಿ 
ರೈತರಿಗೆ ವಿತರಿಸಿ, ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ ಪೋಷಕಾಂಶಗಳ 
ಬಳಕೆ ಮಾಡುವ ಬಗ್ಗೆ ಮತ್ತು ಸಮರ್ಪಕವಾಗಿ ಮಣ್ಣು ಮತ್ತು ನೀರಿನ 


ಮಟ್ಟಿದಲ್ಲಿ ತರಬೇತಿಗಳನ್ನು 


ಮೂಡಿಸಲು 


RE » .¢ 


ಸದರಿ 


ಕೃಷಿ ಇಲಾಖೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ರಾಷ್ಟ್ರಿಯ ಆಹಾರ ಭದ್ರತಾ 


ಆ 
ಕಾರ್ಯಕ್ರಮಗಳನ್ನು ಅಭಿಯಾನದಡಿ ಹಾಗೂ ಮಣ್ಣು ಆರೋಗ್ಯ ಚೀಟಿ ಕಾರ್ಯಕ್ರಮದಡಿ 
ಜಿಲ್ಲೆಗಳಲ್ಲಿ ಪ್ರಾತ್ಯಕ್ಲಿಕೆಗಳನ್ನು ಕೈಗೊಳ್ಳಲಾಗಿರುತ್ತದೆ. ರಾಷ್ಟ್ರೀಯ ಆಹಾರ' ಭದ್ರತಾ 
ಕೈಗೊಳ್ಳಲಾಗಿದೆ; ರಾಜ್ಯ | ಅಭಿಯಾನದಡಿ 2020-21 ನೇ ಸಾಲಿಗೆ ರಾಜ್ಯದಲ್ಲಿ ಒಟ್ಟು 1,06,320 ಹೆಕ್ಟೇರ್‌ 
ದಂ ಗಳನ್ನು ವಷ್ಟು | ಗಳಲ್ಲಿ ಪ್ರಾತ್ಯಕ್ಷಿಕೆ ಗುರಿಯನ್ನು ಹೊಂದಿದ್ದು, ಪ್ರಸ್ತುತ 83,073 ಹೆಕ್ಟೇರ್‌ ಪ್ರಗತಿ 
ನಡೆಸಲಾಗಿದೆ: ಸಾಧಿಸಲಾಗಿರುತ್ತದೆ. ಮಣ್ಣು ಆರೋಗ್ಯ ಚೀಟಿ ಕಾರ್ಯಕ್ರಮದಡಿ 4573 ಹೆಕ್ಟೇರ್‌ 
ಪ್ರದೇಶದಲ್ಲಿ ಪ್ರಾತ್ಯಕ್ಲಿಕೆಗಳನ್ನು ಅನುಷ್ಠಾನಗೊಳಿಸಲಾಗಿದೆ 
ಸುಜಲ-॥॥ ಯೋಜನೆಯಲ್ಲಿ, ಸದರಿ ಕಾರ್ಯಕ್ರಮಗಳನ್ನು ರಾಜ್ಯದ 
ಚಾಮರಾಜನಗರ, ದಾವಣಗೆರೆ, ತುಮಕೂರು, ಚಿಕ್ಕಮಗಳೂರು, 
ರಾಯಚೂರು, ಕೊಪ್ಪಳ, ಕಲಬುರಗಿ, ಯಾದಗಿರಿ, ಗದಗ, ಬೀದರ್‌, ಬಳ್ಳಾರಿ 
ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಕೈಗೊಳ್ಳಲಾಗಿದೆ. ಪ್ರತ್ಯೇಕವಾಗಿ 
ಪ್ರಾತ್ಯಕ್ಷತೆಗಳನ್ನು ಕೈಗೊಂಡಿರುವುದಿಲ್ಲ. 
=) ಈ ಕಾರ್ಯಕ್ರಮಗಳಿಂದ | ಕೃಷಿ ಇಲಾಖೆಯಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನದಡಿ ಹಾಗೂ 


ಉಪಯೋಗ 
ಪಡೆದುಕೊಂಡ 
ರೈತರುಗಳ 
ಎಷ್ಟು? . 


ಸಂಖ್ಯೆ 


ಮಣ್ಣು ಆರೋಗ್ಯ ಚೀಟಿ ಕಾರ್ಯಕ್ರಮದಡಿ ಪ್ರಾತ್ಯಕ್ಸಿಕೆ ಮತ್ತು ತರಬೇತಿ 
ಕಾರ್ಯಕ್ರಮಗಳಿಂದ ಪ್ರಸ್ತುತ 72034 ಹಾಗೂ 1,13,389 ರೈತರು ಕ್ರಮವಾಗಿ 
ಉಪಯೋಗ ಪಡೆದುಕೊಂಡಿರುತ್ತಾರೆ. 
ಸುಜಲ-॥1 ಯೋಜನೆಯಲ್ಲಿ 98,583 
ಮಾಹಿತಿ ಕುರಿತು ತರಬೇತಿ ನೀಡಿ, 
ಕಾರ್ಡ್‌ಗಳನ್ನು ವಿತರಿಸಲಾಗಿದೆ. 


ರೈತರಿಗೆ ಭೂ-ಸಂಪನ್ನೂಲ 
3.76 ಲಕ್ಷ ಭೂ-ಸಂಪನ್ನ್ಮೂಲ 


ಸಂಖ್ಯೆ: AGRI-ACT/20/ 2021 


ಸು: ಉಲಕಿ 
ದರ್‌ 


ಫಷ ಸಚಿವ 


ested. 
ರು 


